ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


132 
: ಶ್ರೀ ಯು.ಬಿ.ವೆಂಕಟೇಶ್‌ 


(ನಾಮನಿರ್ದೇಶನ ಹೊಂದಿದವರು) 


16.02.2022. 
: ಕಂದಾಯ ಸಚಿವರು 


ಪ್ರ. 
ಸಂ 


ಪ್ರಶ್ನೆ 


ಉತ್ತರ 


ಅ) 


ಬೆಂಗಳೂರು ನಗರದ ಸುತ್ತಮುತ್ತ ನಕಲಿ 
ದಾಖಲೆ ಸೃಷ್ಠಿ ಮಾಡಿ ಸರ್ಕಾರಿ ಭೂಮಿ 
(ಗೋಮಾಳ।ೆರೆ/ಇತರೆ) ಯನ್ನು ಕಬಳಿಕೆ 
ಮಾಡಿರುವ ಸಂಬಂಧ . ಶ್ರೀ 
ಎ.ಟಿ.ರಾಮಸ್ವಾಮಿ ನೇತೃತ್ವದ ಸಮಿತಿಯ 
ವರದೀಿಯ ಪ್ರಕಾರ : ಬಳಿಕೆ! 
ಒತ್ತುವರಿಯಾಗಿರುವ '' ಭೂಮಿಯ 
ಬಸಿರ್ಟಾ ವೆಷ್ಟು; 


ಶ್ರೀ ಎ.ಟಿ. ರಾಮಸ್ಕಾಮಿ ನೇತೃತ್ವದ ಸಮಿತಿಯ 
ವರದಿಯಂತೆ ಬೆಂಗಳೂರು ನಗರದ ಸುತ್ತಮುತ್ತ ಒಟ್ಟು 
33,877-09.11 ಎಕರೆ/ಗುಂಟೆ ಸರ್ಕಾರಿ ಭೂಮಿಯು 
(ಗೋಮಾಳಃಕೆರೆ/ಇತರೆ) ಒತ್ತುವರಿಯಾಗಿರುತ್ತದೆ. 


ಆ) 


ವರೆಗೆ ಎಷ್ಟು ಎಕರೆ ವಿಸೀರ್ಣದ ಭೂ 
se ತೆರೆವುಗೊಳಿಸಲಾಗಿದೆ; 


ಸಂಗಧೂರು ನಗರ ಜಲ್ಲೆಯಲ್ಲಿ 16420-0601 
ಎಕರೆ!/ಗುಂಟೆ ಸರ್ಕಾರಿ ಜಮೀನನ್ನು 
ಒತ್ತುವರಿಯಿಂದ ತೆರವುಗೊಳಿಸಲಾಗಿರುತ್ತದೆ. 


ಇ) 


ತೆರೆವುಗೊಳಿಸಿರುವ ಪ್ರದೇಶಗಳು ಮರು 
ಕಬಳಿಕೆ/ಒತ್ತುವರಿಯಾಗಿರುವುದು 

ಸರ್ಕಾರದ 'ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಇಂತಹವುಗಳನ್ನು 
ಸಂರಕ್ಷಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇಮ:; (ಸಂಪೂರ್ಣ 
ಮಾಹಿತಿಯನ್ನು ಒದಗಿಸುವುದು). 


ಒತ್ತುವರಿಯಿಂದ ತೆರವುಗೊಳಿಸಿರುವ ಪ್ರದೇಶಗಳು 
ಮರು ಒತ್ತುವರಿಯಾಗಿರುವುದು 
ಕಂಡುಬಂದಿರುವುದಿಲ್ಲ. ' 


ಈ) 


ಬಾಕ ತೆರೆವುಗೊಳಿಸಬೇಕಾಗಿರುವ ಭೂ 


ಕಬಳಿಕೆ!/ಒತ್ತುವರಿ ವಿಸ್ತೀರ್ಣವೆಷ್ಟು 
ಇದಕ್ಕೆ. ವಿಗದಿಗೊಳಿಸಿರುವ 


ಕಾಲಮಿತಿಯಷ್ಟು; ವಿಳಂಬಗೊಳ್ಳಲು 


""ಕಾರಣಗಳೇಮಃ; 


ಜಂಗಳೂರು ನಗರ ಜಲ್ಲೆಯಲ್ಲಿ 12218 
ಎಕರೆ/ಗುಂಟೆ ಸರ್ಕಾರಿ ಜಮೀವಿದ್ದು, - ಇದರಲ್ಲಿ 
38,894 ಎಕರೆ/ಗುಂಟೆ ಸರ್ಕಾರಿ ಜಮೀನು ಒತ್ತುವರಿ 
ಇದೆ. | 


ವಿವಿಧ ನ್ಯಾಯಾಲಯಗಳಲ್ಲಿರುವ ಪುಕರಣಗಳು, 
ಅಕುಮ ಸಕ್ರಮ ಯೋಜನೆ ಮತ್ತು ಸಾರ್ವಜನಿಕ: 
ಉದ್ದೇಶಗಳಿಗೆ ಬಳಕೆಯಾಗಿರುವ ಒಟ್ಟು 22199 
ಎಕರೆ/ಗುಂಟೆ ಜಮೀನು ಹೊರತುಪಡಿಸಿ, ಉಳಿದಂತೆ 
16,695 ಎಕರೆ/ಗುಂಟೆ ಜಮೀನನ್ನು ಒತ್ತುವರಿಯಿಂದ 


ತೆರವುಗೊಳಿಸಬೇಕಾಗಿರುತ್ತದೆ. 
ಇದರಲ್ಲಿ 16,420 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು _ ಒತ್ತುವರಿಯಿಂದ 


ಣಾ 


1 ಪಡೆಗಳನ್ನು 


29.01.2020ರ ಆದೇಶದ ಮೂಲತ 87 
ಸದಸ್ಯರುಗಳ ನ್ನೊಳಗೊಂಡಂತೆ ಸರ್ಕಾ? 
'] ಜಮೀನುಗಳ ಸಂರಕ್ಷಣಾ ಸಮಿತಿಯನ್ನು 


"ಉಳಿದಂತೆ ಬಾಕಿ ಇರುವ ಒತ್ತುವರಿ ಜಮೀನುಗಳನ್ನು 


ತೆರವುಗೊಳಿಸಲಾಗಿದೆ. ಉಳಿದಂತೆ 27 
ಎಕರೆ!/ಗುಂಟೆ ಜಮೀನನ್ನು ಒತ್ತುವ 
ತೆರವುಗೊಳಿಸಲು ಬಾಕಿ ಇದೆ. 

ಸರ್ಕಾರಿ ಜಮೀನಿನ ಒತ್ತು ನಿವರಿಯನ್ನು 


ತೆರವುಗೊಳಿಸಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ, 
ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯ | 
ರಚಿಸಲಾಗಿದೆ. ಅದರಂತೆ ಎಲ್ಲಾ | 
ಜಿಲ್ಲಾಧಿಕಾರಿಗಳು ಕಾಲಬದ್ದ ಕ್ರಿಯಾ ಯೋಜನೆ 
ಸಿದ್ಧಪಡಿಸಿಕೊಂಡು, ಒತ್ತುವರಿ ಆಗಿರುವ ಸರ್ಕಾರಿ 
ಜಮೀನುಗಳನ್ನು ತೆರವುಗೊಳಿಸಲು 
ಕ್ರಮವಹಿಸುತ್ತಿದ್ದಾರೆ. 


ರಾಜ್ಯದಲ್ಲಿರುವ ಸರ್ಕಾರಿ ಜಮೀನುಗಳ ಒತ್ತುವರಿ 
ತೆರವುಗೊಳಿಸಲು ಹಾಗೂ ಸಂರಕ್ಷಿಸಲು ಸರ್ಕಾರದ 
ಆದೇಶ ಸ೦ಖ್ಯೆ: ಆರ್‌ಡಿ 15 ಎಲ್‌ಜಿಪಿ 2020: ದಿನಾಂಕ: 


ರಚಿಸಲಾಗಿದೆ, ಸದರಿ ಸಮಿತಿಯು ಜಿಲ್ಲೆಗಳ ಸರ್ಕಾರಿ 
ಜಮೀನುಗಳಿಗೆ ಸಂಬಂಧಿಸಿದಂತೆ ಪ್ರತಿ ವಾರವೂ 
ಪರಿಶೀಲನಾ ಸಭೆಯನ್ನು ನಡೆಸುತ್ತಿದ್ದು, ಭೂ ಕಬಳಿಕೆ 
ತಡೆಯುವ ನಿಟ್ಟಿನಲ್ಲಿ ಅಗತ್ಯ ನಿರ್ದೇಶನಗಳನ್ನು 

ಸರ್ಕಾರಕ್ಕೆ ಕಾಲಕಾಲಕ್ಕೆ ನೀಡಲಾಗುತ್ತಿದೆ. 


ಅಳತೆ ಕಾರ್ಯವನು ಕೈಗೊಳ್ಳಲಾಗುತ್ತಿದ್ದು ಹಂತ 


| ದಾಸ್ತಾನು 


ಹಂತವಾಗಿ ಒತ್ತುವರಿ ತೆರವುಗೊಳಿಸಲು ! 
oo ಕ್ರಮವಹಿಸಲಾಗುತ್ತಿದೆ. | 
ಉ) | ಬೆಂಗಳೂರು ದಕ್ಷಿಣ ತಾಲ್ಲೂಕು ಕೆಂಗೇರಿ ಬೆಂಗಳೂರು ದಕ್ಷಿಣ ದಕ್ಷಿಣ ತಾಲ್ಲೂಕು ಕೆಂಗೇರಿ ಹಾವ 


ಹೋಬಳಿ ಪಂತರಪಾಳ್ಯ ಗ್ರಾಮದ 
ಸ.ನಂ47ರಲ್ಲಿ ಎಷ್ಟು ಎಕರೆಯನ್ನು 
ತೆರೆವುಗೊಳಿಸಲಾಗಿದೆ; ಈ ಪ್ರದೇಶದಲ್ಲಿ 
| ಕೆಲವರು ಹಣ ಪಡೆದು ಅನುಪಯುಕ್ತ 
ಸಾಮಾಗ್ರಿ/ಕಸವನ್ನು ಅಕ್ರಮವಾಗಿ 
ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ 
ಸಂಬಂಧ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ವಿವರವನ್ನು 
ನೀಡುವುದು) 


ಪಂತರಪಾಳ್ಯ ಗ್ರಾಮದ ಸ.ನಂ.47ರಲ್ಲಿನ ಒತ್ತುವರಿ 
ಕುರಿತಂತೆ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ 
ತಾಲ್ಲೂಕು ಭೂ ವ್ಯಾಯ ಮಂಡಳಿ ಹಾಗೂ; 
ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಲಿಣ. ಉಪ. 
ವಿಭಾಗ ರವರು ಪ್ರಕರಣ ಸಂಖ್ಯೆ; ಎಲ್‌ಆರ್‌ಎಫ್‌ 
ಐಎನ್‌ಎ/ಎ/ಸಿಆರ್‌/02/2016-17, ದಿ:29.06.2016 
ಆದೇಶದಂತೆ ಒಟ್ಟು 2432 ಎಕರೆಗಗುಂಟೆ 
ಸರ್ಕಾರದ ವಶಕ್ಕೆ ಪಡೆಯಲಾಗಿಬೆ. 


ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಭೂ 
ನ್ಯಾಯ ಮಂಡಳಿ ಹಾಗೂ 
ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪ 


[ವಿಭಾಗ ಆದೇಶದ ವಿರುದ್ಧ ಮಾನ್ಯ ಕರ್ನಾಟಿಕ 


L 


BS Bod; 


ಉಚ್ಚ ವ್ಯಾಯಾಲಯದಲ್ಲಿ ರಿಟ್‌ ಪಿಟಿಷನ್‌ 
ಸಂಖ್ಯೆ:37229-37231/2016ರಂತೆ ಪ್ರಕರಣ 
ದಾಖಲಾಗಿದ್ದು, ಮಾನ್ಯ ನ್ಯಾಯಾಲಯವು 
ದಿನಾಂಕ: 05.04.2017ರಂದು ನೀಡಿದ ಆದೇಶದಲ್ಲಿ 
ಭೂ ವ್ಯಾಯಮಂಡಳಿಯು ಪ್ರಕರಣವನ್ನು 
ಕಾನೂನು ಪ್ರಕಾರ' ಹೊಸದಾಗಿ ಪರಿಶೀಲಿಸಿ, 
ಆದೇಶಿಸುವಂತೆ ಹಾಗೂ 
ದಿವಾ೦ಕ:04.07.2016ರಂದು ಪ್ರಕರಣದಲ್ಲಿ ನೀಡಿದ 
Status-quಂ ಕಾಪಾಡುವಂತೆ ಆದೇಶ ನೀಡಿರುತ್ತದೆ. 


ಮಾನ್ಯ ಕರ್ನಾಟಿಕ ಉಚಿ ನವ್ಯಾಯಾಲಯದ 
ಆದೇಶದಂತೆ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಭೂ ನ್ಯಾಯಮಂಡಳಿ ಹಾಗೂ 
ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪ 
ವಿಭಾಗ ರವರು ಸಂಖ್ಯೆ: ಎಲ್‌ಆರ್‌ಎಫ್‌/ಐಎನ್‌ 


ಎ/ಐ/ಸಿಆರ್‌/02/2016-17ರ ಪ್ರಕರಣದ 
'ವಿಚಾರಣೆಯನ್ನು ಕೈಗೊಂಡು 
ದಿ:14.09.2021ರ೦ದು ಆದೇಶಕ್ಕಾಗಿ 
ಕಾಯ್ಕಿರಿಸಲಾಗಿರುತ್ತದೆ. 


ಆದರೆ, ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ, 
ಪಂತರಪಾಳ್ಯ ಗ್ರಾಮದ ಸ.ನಂ.47ರಲ್ಲಿ ಶೆಡ್‌ಗಳನ್ನು 
ನಿರ್ಮಿಸಿ ಕೃಷಿಯೇತರ ಉದ್ದೇಶಕ್ಕೆ ಬಳಸುತ್ತಿದ್ದು, 
ಅನುಪಯುಕ್ತ ಸಾಮಗ್ರಿ/ಕಸವನ್ನು ಅಕ್ರಮವಾಗಿ 
ದಾಸ್ತಾನು ಮಾಡುತ್ತಿರುವವರ ವಿರುದ್ಧ ದಿನಾಂಕ: 
30.10.2020ರಂದು ಕೆಂಗೇರಿ ಗೇಟ್‌ ಉಪವಿಭಾಗ, 
ಬ್ಯಾಟಿರಾಯನಪುರ ಪೊಲೀಸ್‌ ಠಾಣೆಯಲ್ಲಿ 
ಅಪರಾಧ 3ಸಂ:0೭214/2020ರಂತೆ ಎಫ್‌ಐಆರ್‌ 
ದಾಖಲಿಸಲಾಗಿರುತದೆ. 


ಭೂನ್ಯಾಯ ಮಂಡಳಿಯಲ್ಲಿ ಪ್ರಕರಣವು 
ಇತ್ಯರ್ಥವಾದ ನಂತರ ಪರಿಶೀಲಿಸಿ, 
ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಆರ್‌ಡಿ 11 ಎಲ್‌ಜಿಕ್ಯೂ 2022 


ಮ್‌ 


(£3ರ್‌. ಅಶೋಕ) 
ಕಂದಾಯ ಸಚಿವರು 


